ತರ್ನ್ಪಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1368 
ಉತ್ತರಿಸಬೇಕಾದ ದಿನಾಂಕ : 24.12.2021 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತರಿಸುವ ಸಚಿವರು : ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 


ಬೀದರ್‌ ನಗರದ ಕ್ರೀಡಾಂಗಣವನ್ನು | ಬೀದರ್‌ ನಗರದ ನೆಹರೂ ಜಿಲ್ಲಾ 
ಹೊಸದಾಗಿ ನಿರ್ಮಾಣ ಮಾಡಲಾಗಿದ್ದು, | ಕ್ರೀಡಾಂಗಣವನ್ನು ಕಲ್ಯಾಣ ಕರ್ನಾಟಕ 
ಇನ್ನೂ ಕೆಲಸ ಪೂರ್ಣಗೊಳದಿರುವುದು | ಪ್ರದೇಶಾಭಿವೃದ್ದಿ ಮಂಡಳಿ ವತಿಯಿಂದ ರೂ 
ಸರ್ಕಾರದ ಗಮನದಲ್ಲಿದೆಯೆ; 466.61 ಲಕ್ಷಗಳ ವೆಚ್ಛದಲ್ಲಿ ಪುನರ್‌- 
ನಿರ್ಮಿಸಲು ವಿವಿಧ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲಾಗಿದೆ. ಅನುಮೋದಿತ ಅಂದಾಜು 
ಪಟ್ಟಿಯಂತೆ ಒಟ್ಟು ರೂ. 463.87 ಲಕ್ಷಗಳ 
ವೆಚ್ಚಿದಲ್ಲಿ ಕೆಳಕಂಡ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದೆ;- 
. ಉತ್ತರ ಮತ್ತು ದಕ್ಲಿಣ ಭಾಗದ ಏಳು 
ಹಂತದ ಆರ್‌.ಸಿ.ಸಿ. ಪ್ರೇಕ್ಷಕರ ಗ್ಯಾಲರಿ. 
. ಉತ್ತರ ಮತ್ತು ದಕ್ಷಿಣ ಬಾಗದ ಐದು 
ಹಂತದ ಆರ್‌.ಸಿ.ಸಿ. ಪ್ರೇಕ್ಷಕರ ಗ್ಯಾಲರಿ. 
. ಆವರಣ ಗೋಡೆ ನಿರ್ಮಾಣ 
4. ಹಳೆಯ ಪೆವಿಲಿಯನ್‌ ಕಟ್ಟಿಡದಲ್ಲಿನ 
ಕಾಮಗಾರಿ 
. ಆರ್‌.ಸಿ.ಸಿ. ಚರಂಡಿ ಕಾಮಗಾರಿ 
. ಬಾಸ್ಕೆಟ್‌ ಬಾಲ್‌ , ವಾಲಿಬಾಲ್‌ ಮತ್ತು 
ಕಬಡ್ಡಿ ಅಂಕಣಗಳು 
. ಹಓಟಿದ ಟ್ರ್ಯಾಕ್‌, ಪುಟ್ಬಾಲ್‌ ಅಂಕಣದ 
ಲಾನ್‌, ಫೌಂಟೇನ್‌ ಕಾಮಗಾರಿ 
. ರಸ್ತೆ ಮತ್ತು ವಾಹನ ವಿಲುಗಡೆ ಸ್ಥಳದ 
ಕಾಮಗಾರಿ 
. ವಿದ್ಯುತ್‌ ವ್ಯವಸ್ಥೆ 


ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ರಾಜ್ಯ ವಲಯದ ಬಂಡವಾಳ 
ವೆಜ್ಜೆ ಕಾರ್ಯಕ್ರಮದಡಿ ಹೆಚ್ಚುವರಿ ಪ್ರೇಕ್ಷಕರ 
ಗ್ಯಾಲರಿ ಮತ್ತಿತರೆ ಕಾಮಗಾರಿಗಳನ್ನು 
ಕೈಗೊಳ್ಳಲು ರೂ.100.00 ಲಕ್ಷಗಳನ್ನು 
ಮಂಜೂರು ಮಾಡಿ, ರೂ.75.00 ಲಕ್ಷಗಳನ್ನು 
ಬಿಡುಗಡೆ ಮಾಡಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿದೆ. 


|) ಈ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್‌ ವ್ಯಾಕ್‌, ; ಬಂದಿದೆ. i 
| | ಕಬಡ್ಡಿ ಪ್ರಾಂಗಣ ಹಾಗೂ ಕಬಡ್ಡಿ | | 
| | ಮ್ಯಾಟ್‌ ಬೇಕಾಗಿರುವುದು | | 
| | ಅವಶ್ಯವಾಗಿರುವುದು ಸರ್ಕಾರದ ಗಮನಕ್ಕೆ, | | 
| ಬಂದಿದೆಯೇ; | f 
| 
ಇ) | ಹಾಗಿದ್ದಲ್ಲಿ, ಇವುಗಳೆಲ್ಲವನ್ನು | ಬೀದರ್‌ ಜಿಲ್ಲೆಯಲ್ಲಿ ಬಳಕೆಗಾಗಿ 02 ಸೆಟ್‌ 
ಸರಬರಾಜು/ ನಿರ್ಮಾಣ ಮಾಡುವ ಆಧುನಿಕ ಗುಣಮಟ್ಟದ ಕಬಡ್ಡಿ 
ಯೋಜನೆ ಸರ್ಕಾರಕ್ಕಿದೆಯೇ; ಮ್ಯಾಟ್‌ಗಳನ್ನು ಒದಗಿಸಲಾಗಿದ್ದು, ಕಲ್ಯಾಣ 
ಇಲ್ಲವಾದಲ್ಲಿ ಇದಕ್ಕೆ ಕಾರಣವೇನು: ಕರ್ನಾಟಿಕ ಅಭಿವೃದ್ಧಿ ಮಂಡಳಿ ವತಿಯಿಂದ 


ಕಬಡ್ಡಿ ಅಂಕಣ ನಿರ್ನಿಸಲಾಗಿದೆ. ಪ್ರತ್ಯೇಕ 
ಕಬಡ್ಡಿ ಪ್ರಾಂಗಣ ನಿರ್ಮಾಣ ಹಾಗೂ 
ಸಿಂಥೆಟಿಕ್‌ ಅಥ್ಲೆಟಿಕ್‌ ಟ್ರ್ಯಾಕ್‌ ಅಳವಡಿಕ 
ಪ್ರಸ್ತಾವನೆ ಪ್ರಸ್ತುತ ಸರ್ಕಾರದ 
ಮುಂದಿರುವುದಿಲ್ಲ. 


ಕ್ರೀಡಾ ವಸತಿ ಶಾಲೆಗೆ ನೂತನ ಸುಸಜಿತ 
ಕಟ್ಟಿಡದ ನಿರ್ಮಾಣ ಮಾಡಿ ಯಾವ 
ವರ್ಷದಲ್ಲಿ ಪೂರ್ಣಗೊಳಿಸಿ ಅಲ್ಲಿಗೆ 
ವರ್ಗಾಯಿಸುವ ಯೋಜನೆಯಿದೆ: ಹಾಲಿ 
ವಸತಿ ಶಾಲೆಯು ಬಹಳ 
ದುಃಸ್ಥಿತಿಯಲ್ಲಿರುವುದು ಸರ್ಕಾರದ 
ಗಮನದಲ್ಲಿದೆಯೇ? 


ಬೀದರ್‌ ನ ಜಿಲ್ಲಾ ಕ್ರೀಡಾ ವಸತಿ ಶಾಲೆಗೆ 
ಪ್ರಸ್ತುತ ಸ್ವಂತ ಕಟ್ಟಿಡ ಇಲ್ಲದ ಹಿನ್ನೆಲೆಯಲ್ಲಿ 
ಲಭ್ಯ ಇಲಾಖಾ ಕಟ್ಟಡದಲ್ಲಿ ಕ್ರೀಡಾಪಟುಗಳಿಗೆ 
ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 

ಹೊಸ ಕ್ರೀಡಾ ವಸತಿ ನಿಲಯವನ್ನು ರೂ 
250.00 ಲಕ್ಷಗಳ ವೆಚ್ಚದಲ್ಲಿ ನಿರ್ನಿಸಲು 
ಆಡಳಿತಾತಕ  ಅನುಮೊದನೆ ನೀಡಿದ್ದು, 
ಸರ್ಕಾರದ ಆದೇಶ 
ಸ೦ಖ್ಯೆ:ವೈಎಸ್‌ಡಿ/ಇಪಿಇ/36/2021; 
ದಿನಾ೦ಕ:26.10.2021ರಲ್ಲಿ 13ನೇ ಭಾಗ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಪ್ರಸ್ತುತ ಟೆಂಡರ್‌ ಆಹ್ವಾನಿಸಲು ಕಮ 
ವಹಿಸಲಾಗಿದೆ. 


ವೈಎಸ್‌ಡಿ/ಇಬಿಬಿ/215/2021 
pi 
/ 74 ed ಹ್‌ 
(ಡಾ. ನಾರಾಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 


ಕ್ರೀಡಾ ಸಚಿವರು. 


